ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ $+ 797 
pe 

ಸದಸ್ಯರ ಹೆಸರು $ ಶ್ರೀ. ಕಾಂತರಾಜ್‌ (ಬಿಎಂಎಲ್‌) 

ಉತ್ತರಿಸಬೇಕಾದ ದಿನಾಂಕ H 17.12.2018 

ಉತ್ತರಿಸುವ ಸಚಿವರು $ ಕೃಷಿ ಸಚಿವರು 

ಪ್ತ್ನೆ } ಉತ್ತರ 

ಅ) ಪ್ರಧಾನಮಂತ್ರಿ ಸುರಾ 2018ರ ಮುರಗಾರು`ಹಂಗಾಮಿನಲ್ಲಿ ಕಾಜ್ಯದ ಎಲ್ಲಾ 30 ಜಿಲ್ಲೆಗಳನ್ನು ಕರ್ನಾಟಕ ರೈತ 
ಫಸಲ್‌ ಭೀಮಾ | ಸುರಕ್ಷಾ ಪ್ರಧಾನಮಂತ್ರಿ ಫಸಲ್‌ ಬಿಮಾ ಯೋಜನೆಯ” ವ್ಯಾಪಿಗೆ ತರಲಾಗಿದೆ. 
ಯೋಜನೆಯನ್ನು 2018-19ರ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ರಾಜ್ಯದ 27 ಜಿಲ್ಲೆಗಳನ್ನು ಈ ಯೋಜನೆಯ 
ಹಿಂಗಾರು ಮತ್ತು ಬೇಸಿಗೆ ವ್ಯಾಪ್ತಿಗೆ ತರಲಾಗಿದೆ. 
ಹಂಗಾಮಿನಲ್ಲಿ ಕರ್ನಾಟಕ ಯೋಜನೆಯ ವ್ಯಾಪ್ತಿಗೆ ತರಲಾದ ಜಿಲ್ಲೆಗಳ ವಿವರವನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ರಾಜ್ಯದ ಎಷ್ಟು ಜಿಲ್ಲೆಗಳನ್ನು ಈ 


ಯೋಜನೆಯ ವ್ಯಾಪ್ತಿಗೆ 
ತರಲಾಗಿದೆ; (ವಿವರ 
ನೀಡುವುದು) 


ಆ) ಈ ಯೋಜನೆ""ವ್ಯಾಪ್ರಿಗೆ 
ಹಿಂಗಾರು ಹಂಗಾಮಿ ಮತ್ತು 
ಬೇಸಿಗೆ ಹಂಗಾಮಿಯ ಯಾವ 


ಯಾವ ಬೆಳೆಗಳನ್ನು 
ಸೇರಿಸಲಾಗಿದೆ; (ವಿವರ 
ನೀಡುವುದು) 


2018-19ರ ಹಿಂಗಾರು "ಮತ್ತು "ಬೇಸಿಗೆ `ಹೆಂಗಾಮಿನಲ್ಲಿರಾಜ್ಯದ27 ಜಿಲ್ಲೆಗಳಲ್ಲಿ! 
ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್‌ ಬಿಮಾ (ವಿಮಾ) ಯೋಜನೆಯಡಿ ಆಹಾರ 
ಬೆಳೆಗಳು, ಎಣ್ಣೆಕಾಳು, ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳನ್ನು (ತಾಲ್ಲೂಕುವಾರು 
ಮುಖ್ಯ ಬೆಳೆಗಳನ್ನು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹಾಗೂ ಉಳಿದ ಬೆಳೆಗಳನ್ನು ಹೋಬಳಿ 
ಮಟ್ಟಕ್ಕೆ) ಅಧಿಸೂಚಿಸಲಾಗಿದೆ, ಬೆಳೆಗಳ ವಿವರ ಕೆಳಗಿನಂತಿದೆ: 


ಹಿಂಗಾರು: 

ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಅಧಿಸೂಚಿಸಲಾದ ಬೆಳೆಗಳು: ಭತ್ತ (ನೀರಾವರಿ), ಮುಸುಕಿನಜೋಳ 
(ನೀರಾವರಿ), ಮುಸುಕಿನಜೋಳ (ಮಳೆಲಶ್ರಿತ)ು, ಜೋಳ (ನೀರಾವರಿ), ಜೋಳ (ಮಳೆಲತ್ರಿಕ), 
ರಾಗಿ (ನೀರಾವರಿ), ರಾಗಿ (ಮಳೆಆಶ್ರಿತ), ಗೋಧಿ (ನೀರಾವರಿ), ಗೋಧಿ (ಮಳೆಲಶ್ರಿತ), ಕಡಲೆ 
(ನೀರಾವರಿ), ಕಡಲೆ (ಮಳೆಲಶ್ರಿತ), ಹುರುಳಿ (ಮಳೆಆಶ್ರಿತ), ಸೂರ್ಯಕಾಂತಿ (ನೀರಾವರಿ) 
ಮತ್ತು ಸೂರ್ಯಕಾಂತಿ (ಮಳೆಲಶ್ರಿತ). 


ಹೋಬಳಿ ಮಟ್ಟಕ್ಕೆ ಅಧಿಸೂಚಿಸಲಾದ ಬೆಳೆಗಳು: ಭತ್ತ (ನೀರಾವರಿ), ಉದ್ದು (ಮಳೆಲಶ್ರಿತ), 
ನೆಲಗಡಲೆ (ಶೇಂಗಾ) (ಮಳೆಆಶ್ರಿತ), ಅಗಸೆ (ಮಳೆಆಶ್ರಿತ), ಕುಸುಮೆ (ಮಳೆಆಶ್ರಿತ), ಈರುಳ್ಳಿ 
(ನಿಲ, ಆಲೂಗಡ್ಡೆ (ನೀ) ಕಡಲೆ (ನೀರಾವರಿ), ಕಡಲೆ (ಮಳೆಲಶ್ರಿತ), ಗೋಧಿ (ನೀರಾವರಿ), 
ಗೋಧಿ (ಮಳೆಲಅತ್ರಿತ), ಮುಸುಕಿನಜೋಳ (ನೀರಾವರಿ) ಮುಸುಕಿನಜೋಳ (ಮಳೆಲಶ್ರಿತ), 
ಜೋಳ (ನೀರಾವರಿ), ಜೋಳ (ಮಳೆಲತ್ರಿತ), ರಾಗಿ (ನೀರಾವರಿ), ರಾಗಿ (ಮಳೆಲತ್ರಿತ), 
ಸೂರ್ಯಕಾಂತಿ (ನೀರಾವರಿ), ಸೂರ್ಯಕಾಂತಿ (ಮಳೆಲತ್ರಿತ), ಹೆಸರು (ಮಳೆಆಶ್ರಿತ), ಹುರುಳಿ 
(ಮಳೆಆಶ್ರಿತ), ಮತ್ತು ಟೊಮ್ಯಾಟೋ. 


ಬೇಸಿಗೆ: 
ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಅಧಿಸೂಚಿಸಲಾದ ಬೆಳೆಗಳು: 
ಭತ್ತ (ನೀರಾವರಿ), ಸೂರ್ಯಕಾಂತಿ(ನೀರಾವರಿ) ಮತ್ತು ನೆಲಗಡಲೆ(ಶೇಂಗಾ)(ನೀರಾವರಿ). 


ಹೋಬಳಿ ಮಟ್ಟಕ್ಕೆ ಅಧಿಸೂಚಿಸಲಾದ ಬೆಳೆಗಳು: 


ಭತ್ತ (ನೀರಾವರಿ), ರಾಗಿ (ನೀರಾವರಿ), ಸೂರ್ಯಕಾಂತಿ(ನೀರಾವರಿ), 
ನೆಲಗಡಲೆ(ಶೇಂಗಾ)(ನೀರಾವರಿ), ಈರುಳ್ಳಿ (ನೀ) ಮತ್ತು ಟೊಮ್ಯಾಟೋ. 


-2- 


ಇ) ಈಬಗ್ಗೆ ರಾಜ್ಯದರೈತರಿಗೆ' ಅರಿವು 
ಮೂಡಿಸಲು ಯಾವ ರೀತಿ . ಈ 
ಯೋಜನೆಯಲ್ಲಿ ಸೇರ್ಪಡೆಯಾಗಬೇಕೆಂಬ 
ಬಗ್ಗೆ ರಾಜ್ಯ ಸರ್ಕಾರ ಮತ್ತು 
ಸಂಬಂಧಿಸಿದ ಇನ್ನೂರೆನ್ಸ್‌ ಕಂಪನಿಯು 
ಪ್ರಚುರ ಪಡಿಸಿದೆ? (ವಿವರ ನೀಡುವುದು) 


[—ರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್‌ `ಬಿಮಾ 
(ವಿಮಾ) ಯೋಜನೆಯ ಕುರಿತು ರೈತರಿಗೆ ಮಾರ್ಗದರ್ಶನ ನೀಡಲು 
ಸ್ಥಳೀಯ ಮತ್ತು ರಾಜ್ಯದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಜಾಹಿರಾತು 
ನೀಡುವ ಮುಖೇನ, ದೂರದರ್ಶನದಲ್ಲಿ ಪ್ರಕಟಣೆ, ಭಿತ್ತಿಪತ್ರಗಳು ಮತ್ತು 
ಕರಪತ್ರಗಳ ಮೂಲಕ ಹಾಗೂ ಎಲ್ಲಾ ತಾಲ್ಲೂಕು/ಹೋಬಳಿ/ 
ಗ್ರಾಮಪಂಚಾಯತಿಗಳಲ್ಲಿ ನಡೆಸಲಾಗುವ ಕೃಷಿ ಅಭಿಯಾನ 
ಕಾರ್ಯಕ್ರಮದ ಮೂಲಕ, ಜನಸ್ಪಂದನ ಮತ್ತು ಗ್ರಾಮಸಭೆಗಳಲ್ಲಿ ಸದರಿ 
ಯೋಜನೆಯ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ. ಅಲ್ಲದೇ, ಜಿಲ್ಲಾ, 
ತಾಲ್ಲೂಕು ಕೃಷಿ ಮತ್ತು ತೋಟಗಾರಿಕೆ ಕಛೇರಿ ಹಾಗೂ ರೈತ ಸಂಪರ್ಕ 
ಕೇಂದ್ರಗಳಿಗೆ ಭೇಟಿ ನೀಡುವ ರೈತರಿಗೆ ಸದರಿ ಯೋಜನೆಯ ಕುರಿತು 
ಮಾಹಿತಿ ನೀಡಿ ರೈತರು ಯೋಜನೆಯಡಿ ಪಾಲ್ಗೊಳ್ಳಲು 
ಪ್ರೋತ್ಲಾಹಿಸಲಾಗುತ್ತಿದೆ. 


ಈ ಯೋಜನೆಯ ಅನುಪ್ಲಾನದ ಮಾರ್ಗಸೂಚಿ, ಅಧಿಸೂಚನೆ 
ಇತ್ಯಾದಿ ವಿವರಗಳನ್ನು ಸಂರಕ್ಷಣೆ "ತಂತ್ರಾಂಶದಲ್ಲಿ ಪ್ರಕಟಿಸಲಾಗುತ್ತಿದ್ದು, 
ಇದರೆ ಮುಖೇನವೂ ಸಹ ರೈತರಿಗೆ ಮಾರ್ಗದರ್ಶನ ನೀಡಲಾಗುತ್ತಿದೆ. 
ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ತಾಂತ್ರಿಕ ಉಸ್ತುವಾರಿ “ಮಿತಿ 
ಸಭೆಯನ್ನು ಏರ್ಪಡಿಸಿ ಳೆ ವಿಮೆ ಯೋಜನೆಯ ಪಚಾರ ಕಾರ್ಯಗಳ 
ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುತ್ತದೆ. 


ಮುಂದುವರೆದು, ಈ "ಯೋಜನೆಯ ನೋಂದಣಿ ಮತ್ತು 
ಬೆಳೆವಾರು, ಹಂಗಾಮುವಾರು ನೋಂಬಾಯಿಸಲು ಅಂತಿಮ ದಿನಾಂಕಗಳ 
ಬಗ್ಗೆ ರೈತರಿಗೆ ದೂರವಾಣಿ ಸಂದೇಶಗಳ (Bulk SMS) ಮುಖಾಂತರ 
| ಕೂಡ ಮಾಹಿತಿ ನೀಡಲಾಗುತ್ತಿದೆ. 


ಕೈ 778 ಕೃಕ್ಳಗ 208 


ಗ್‌ 


(ಎನ್‌. ಎಚ್‌. ಶಿವಶಂಕರ ರೆಡ್ಡಿ) 
ಕೃಷಿ ಸಚಿವರು 


LCQ-797 


ಅನುಬಂಧ 


ಹು 


/ಬೇಸಿಗೆ ಹಂಗಾಮಿನಲ್ಲಿ ಕರ್ನಾಟಕ 
ರೈತ ಸುರಕ್ಷಾ ಪ್ರಾಧಾನ ಮಂತ್ರಿ ಫಸಲ್‌ ಬಿಮಾ ಯೋಜನೆಯನ್ನು 


ಷ್ಲಾನಗೊಳಿಸಿದ ಜಿಲ್ಲೆಗಳ ವಿವರ 


2018-19 ರ ಮಂಗಾರು ಮತು ಹಿಂಗಾರು 
ಅನು: 


[3 


ud 


ಹಿಂಗಾರು/ಬೇಸಿಗೆ 


ಸಂ. 


3 


pe 


§ 
lt 


